ಕರ್ನಾಟಿಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


pr) 


ಶ್ರೀ ಮಾನೆ ಶ್ರೀನಿವಾಸ್‌ 
929 
13-03-2020 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಮಹತ್ತರ 
ಯೋಜನೆಯಾದ ಮಹಾತ್ಮಗಾಂಧಿ ಉದ್ಯೋಗ 
ಖಾತ್ರಿ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾದ 
ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದಿಂದ 
ಕೂಲಿ ವೆಚ್ಚ ಹಾಗೂ ಸಾಮದ್ತಿಗಳಿಗೆ ಬಾಕಿ 


ಇರುವ ಹಣ ಎಷ್ಟು 


ಮಹಾತ್ಸಗಾಂಧಿ ನರೇಗಾ ಯೋಜನೆಯಡಿ 2019-20ನೇ 
ಸಾಲಿನಲ್ಲಿ ಇದುವರೆಗೂ (ದಿನಾಂಕ 09-03-2020) ರೂ. 
140.73 ಕೋಟಿ ಕೂಲಿ ಮತ್ತು ರೂ. 70126 ಕೋಟಿ ಸಾಮದ್ರಿ 
ಮೊತ್ತ ಪಾವತಿಗೆ ಬಾಕಿ ಇರುತ್ತದೆ. 


ಆ) 


ಬಿಡುಗಡೆಗೊಳಿಸದೇ ಇದ್ದಲ್ಲಿ 
ಕಾರಣಗಳೇನು; 


ವಿಳಂಬಕ್ಕೆ 


ಮಹಾತ್ಸಗಾಂಧಿ ನರೇಗಾ ಯೋಜನೆಯ ಪ್ರಧಾನ ಸುತ್ತೋಲೆ 
ಕಂಡಿಕೆ ಸಂಖ್ಯೆ: 7.12ರಲ್ಲಿ ಜಿಲ್ಲಾ ಮಟ್ಟಿದಲ್ಲಿನ ಸಾಮದ್ರಿ ವೆಚ್ಚವು 
ಶೇಕಡಾ 40 ರ ಮಿತಿಯನ್ನು ಮೀರದಂತೆ ನಿರ್ದೇಶನವಿರುತ್ತದೆ. 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಕಾಲಕಾಲಕ್ಕೆ 
ಬಿಡುಗಡೆಯಾಗುವ ಅನುದಾನದ ಲಭ್ಯತೆ ಮತ್ತು ಕೂಲಿ 
ಸಾಮದ್ವಿಗಳ ಅನುಪಾತಗಳ ಆಧಾರದ ಮೇಲೆ ಬಾಕಿ 
ಪಾವತಿಗಳನ್ನು ಪಾವತಿಸಲು ವಿಳಂಬವಿಲ್ಲದಂತೆ 
ಕ್ರಮವಹಿಸಲಾಗುತ್ತಿದೆ. 


ಇ) 


ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 
ಕೈಗೊಳ್ಳಲಾದ ಅಭಿವೃದ್ಧಿ ಕಾಮಗಾರಿಗಳಿಗೆ 
ಸರ್ಕಾರದಿಂದ ಕೂಲಿ ವೆಚ್ಚ ಹಾಗೂ ಸಾಮದ್ರಿ 
ವೆಚ್ಚ ಬಿಡುಗಡೆಗೊಳಿಸಲು ಬೇಕಾಗುವ 
ಕಾಲಾವಕಾಶವೆಷ್ಟು? 


ಮಹಾತ್ಮ ಗಾಂಧಿ ನರೇಗಾ ಯೋಜನೆಯು ಕೇಂದ್ರ ಮರಸ್ಗತ, 
ಹಕ್ಕು ಮತ್ತು ಬೇಡಿಕೆ ಆಧಾರಿತ ಕಾರ್ಯಕ್ರಮವಾಗಿರುತ್ತದೆ. 
ಯೋಜನೆಯ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ಶೇಕಡ 90:10ರ ಅನುಪಾತದಲ್ಲಿ ಹಂಚಿಕೊಂಡು 
ನಿರ್ವಹಿಸಲಾಗುತ್ತಿದೆ. ಕೂಲಿ ವೆಚ್ಚವನ್ನು ಕೇಂದ್ರ ಸರ್ಕಾರವೇ 
ಸಂಪೂರ್ಣವಾಗಿ ಭರಿಸುತ್ತದೆ. ಸಾಮದ್ರಿ ವೆಚ್ಚವನ್ನು ಶೇಕಡ 
7525ರ ಅನುಪಾತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 
ಭರಿಸುತ್ತವೆ. 

ಕಾರ್ಮಿಕ ಆಯವ್ಯಯಕ್ಕೆ ಅನುಗುಣವಾಗಿ ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಗಳಿಂದ ಕಾಲಕಾಲಕ್ಕೆ ಅಸುದಾನವು 
ಬಿಡುಗಡೆಯಾಗುತ್ತಿದ್ದು ಸದರಿ ಅನುದಾನದಿಂದ ಯೋಜನೆಯ 
ಮಾರ್ಗಸೂಚೆಗಳನ್ನಯ ಜಿಲ್ಲಾ ಮಟ್ಟಿದಲ್ಲಿ 40% ಸಾಮದ್ರಿ ವೆಚ್ಚ 
ಮೀರದಂತೆ ಬಾಕಿ ಮೊತ್ತವನ್ನು ಪಾವತಿಸಲು 
ಕ್ರಮವಹಿಸಲಾಗುತ್ತಿದೆ. ಬಾಕಿ ಇರುವ ಕೂಲಿ ಮತ್ತು ಸಾಮದ್ರಿ 
ಮೊತ್ತವನ್ನು ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರವನ್ನು 
ಕೋರಿದ್ದು, ಬಿಡುಗಡೆಯಾದ ತಕ್ಷಣವೇ ರಾಜ್ಯದ ಪಾಲನ್ನು 
ಸೇರಿಸಿ ಜಿಲ್ಲೆಗಳಿಗೆ ಒದಗಿಸಲು ಕ್ರಮವಹಿಸಲಾಗುವುದು. 


ಸಂಖ್ಯೆ: ಗ್ರಾಅಪ 38(119) ಉಖಾಯೋ 2019 


(ಕೆ.ಎಸ್‌.ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


